1. - ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 
': 580 
: ಶ್ರೀ ಕವಟಗಿಮಠ “ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
: 24.09.2020 
: ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು ] 


ಮಹಾರಾಷ್ಟ್ರ 'ಹಾಗೂ ಉತ್ತರ] `'ದೊಧಗಂಗಾ ಯೋಜನೆಯ ಮಹಾರಾಷ್ಟ ಮತ್ತ ಕರ್ನಾಟಕ ರಾಜ್ಯಗಳ] 
ಕರ್ನಾಟಕ - 


ರಾಜ್ಯದ ಜಂಟಿ 
ಸಹಭಾಗಿತ್ವದ ಉತ್ತರ ಕರ್ನಾಟಕ 
ಮಹಾತ್ವಾಕಾಂಕ್ಷೆ 


ಯೋಜನೆಯಾದ ದೂಧಗಂಗಾ 


ಯೋಜನೆಗೆ ಸಂಬಂಧಿಸಿದಂತೆ 
ಈವರೆಗೂ ಕಾಮಗಾರಿ 
ಪೂರ್ಣಗೊಳ್ಳದಿರುವ ಬಗ್ಗೆ 


ಸರ್ಕಾರದ ನಿಲುವೇನು; 


ಜಂಟಿ ಸಹಭಾಗಿತ್ವದ ಯೋಜನೆಯಾಗಿರುತ್ತದೆ. ಕ್ರಮವಾಗಿ 8515 ರ 
ಅನುಪಾತದಲ್ಲಿ ಪಾಲುದಾರಿಕೆಯಿಂದ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತದೆ. 
ಮಹಾರಾಷ್ಟ್ರ ರಾಜ್ಯದಲ್ಲಿಯ ದೂಧಗಂಗಾ ಎಡದಂಡೆ ಕಾಲುವೆ 
ಕಾಮಗಾರಿಗಳು ನಿರ್ಮಾಣ ಹಂತದಲ್ಲಿದ್ದು - ಕಾಮಗಾರಿಗಳು 
ನಿಧಾನಗತಿಯಲ್ಲಿರುತ್ತವೆ. ಮಹಾರಾಷ್ಟ ರಾಜ್ಯದಲ್ಲಿನ ಕಾಲುವೆ ಕಾಮಗಾರಿಗಳು 
ಪೂರ್ಣಗೊಳ್ಳದೇ ಇರುವುದರಿಂದ ರ್ಧಾಟಕ ರಾಜ್ಯದಲ್ಲಿನ ದತ್ತವಾಡ ಶಾಖಾ 
ಕಾಲುವೆ' ಕಾಮಗಾರಿಗಳನ್ನು ಕೈಗೊಂಡಿರುವುದಿಲ್ಲ. 


ಈ ಯೋಜನೆಯ ಎಲ್ಲಾ ಕಾಲುವೆ ಕಾಮಗಾರಿಗಳು ಪೂರ್ಣಗೊಳಗಳ್ಳುವ | 
ವರೆಗೆ ಮಧ್ಯಂತರ ಪರಿಹಾರವಾಗಿ ದೂಧಗಂಗಾ ಅಂತರ್‌ರಾಜ್ಯ ಯೋಜನೆಯ 
ಒಪ್ಪಂದದ ಕಂಡಿಕೆ 2.10 ರನ್ವಯ ಕರ್ನಾಟಕದ ಪಾಲಿನ 4.00 ಟಿ.ಎಂ.ಸಿ 
ನೀರನ್ನು ದೂಧಗಂಗಾ ಹಾಗ್ಲೂ ವೇದಗಂಗಾ ನದಿಗಳ ಮುಖಾಂತರ ಪ್ರತಿ 
ವರ್ಷ ಬಿಡಿಸಿಕೊಳ್ಳಲಾಗುತ್ತಿದೆ. . ಕರ್ನಾಟಕದ ರೈತರುಗಳು ವೈಯಕ್ತಿಕ ಮತ್ತು 
ಸಾಮೂಹಿಕ ಏತ ನೀರಾವರಿಗಳ ಮುಖಾಂತರ ತಮ್ಮ ಜಮೀನುಗಳಿಗೆ 
ನೀರನ್ನು ಹರಿಸಿಕೊಳ್ಳುತ್ತಿರುವರು. ಸದರಿ ಕಾಲುವೆಗಳ ' ಪ್ರಗತಿಯ ಕುರಿತು 


ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ Sub 
mein ಮತ್ತು ಸ್ಥಾಯಿ | ಸಮಿತಿ 
Committe) ಸಭೆಗಳ ಮುಖಾಂತರ" ಮೇಲಿಂದ ಮೇಲೆ ಚರ್ಚಿಸಿ 
ವಿಳಂಬವಾದ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು 
ಪ್ರಯತ್ನಿಸಲಾಗುತ್ತಿದೆ. 


Committee (Standing 


ಈ`ಜಂಟೆ ಹಯೋಜನಹನ್ನಾ 
ಯಾವಾಗ ಹಮ್ಮಿಕೊಳ್ಳಲಾಗಿತ್ತು; 
ಸದರಿ ಯೋಜನೆಗೆ ಅಂದಾಜು 
ಮಾಡಲಾಗಿದ್ದ ಒಟ್ಟು ಹಣವೆಷ್ಟು; 
(ವಿವರ ನೀಡುವುದು) 


ಸದರಿ ”ಯೋಜನೆಯೆ`ಬಗ್ಗೆ `ಕರ್ನಾಟಕ ಮತ್ತು 'ಮೆಹಾರಾಷ್ಟ್ರ ಸರ್ಕಾರದ್‌! 
ಸಡುವೆ ದಿನಾಂಕ: 18/08/2001 ರಲ್ಲಿ ಒಡಂಬಡಿಕೆ ಆಗಿದ್ದು, ಅದರಲ್ಲಿ 
ಕರ್ನಾಟಕದ ಷೇರು- ಶೇಕಡಾ 15 ರಷ್ಟು ಹಾಗೂ ಮಹಾರಾಷ್ಟ್ರದ ಶೇರು 
ಶೇಕಡಾ 85 ರಷ್ಟು ಇರುತ್ತದೆ. ಸದರಿ ಯೋಜನೆಯ 3ನೇ ಪರಿಷ್ಮತ 
ಅಂದಾಜು ಮೊತ್ತ ರೂಪಾಯಿ 1712.80 ಕೋಟಿಗಳಾಗಿರುತ್ತದೆ. 


೧ ಪ್ರಶ್ನೆಗ ಉತ್ತರಗಳು 

ಇ) ಈ ವಂ ಪ 

1 ಪಾರಂಭಪಾದ ದಿನದಿಂದ Expenditure done b Karnataka Govt. 
ಇಲ್ಲಿಯವರೆಗೂ ವೆಚ್ಚವಾದ Foal expenditure made up Yo 
ಒಟ್ಟು ಹಣವೆಷ್ಟು (ವರ್ಷವಾರು 6/2020 (project a a whole since 
ವವರ ನೀಡುವುದು) inception) (Including share amount Rs228.08Crores 

paid to GoM of Rs147.25Crore) 
(upto 6/2020) 

ಘರ ಪಾವನಮಾ ಮಾವ" ಡೊಧೆಗೆಂಗಾ ಸಾದ ನಮಗರಗನನ್ನು ನಾವಡ ಸಂಕ್ರಾಮಕ 
ಹಂತದಲ್ಲಿದೆ ಮತ್ತು ಯಾವ | ರೋಗ ಹಾಗೂ ಭೂಸ್ವಾಧೀನ, ಅನುದಾನದ ಲಭ್ಯತೆ ಮೇರೆಗೆ ಮತ್ತು 
| ಕಾಲಮಿತಿಯೊಳಗೆ ಮಹಾರಾಷ್ಟ್ರ "ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ' ಕಾಮಗಾರಿಗಳನ್ನು 
| ಯೋಜನೆಯನ್ನು ಪೂರ್ಣಗೊಳಿಸಲು: ಸಮನ್ನಯತೆ ವಹಿಸಿ ಹಾಗೂ ಕರ್ನಾಟಕದ ವ್ಯಾಪಿಗೆ 
ಪೂರ್ಣಗೊಳಿಸಲಾಗುವುದು; ಬರುವ ಕಾಮಗಾರಿಗಳನ್ನು ಶೀಘವಾಗಿ ಕೈಗೆತ್ತಿಕೊಂಡು 2022-23ನೇ 

| ಸಾಲಿನೊಳಗೆ ಪೂರ್ಣಗೊಳಿಸಲು ನಿಯಮಾನುಸಾರ ಅಗತ್ಯ ಕ್ರಮ 
ಕೈಗೊಳ್ಳಲಾಗುವುದು. 

೫) |ಸೆದರಿ aT ಇದಕ ಹೋಜನೆಗ್‌ ಸರಬಂಕಸಿದಂ3 ಮಹಾರಾಷ್ಟ್ರ ಸರ್ಕಾರದಿಂದ 
ಸಂಬಂಧಿಸಿದಂತೆ ' ಮಹಾರಾಷ್ಟ್ರ ಇಲ್ಲಿಯವರೆಗೆ ರೂ.77.70 ಕೋಟಿಗಳ (ಜೂನ್‌-2020ರ ಅಂತ್ಯಕ್ಕೆ 
ಸರ್ಕಾರದಿಂದ ಇಲ್ಲಿಯವರೆಗೆ ಅನುದಾನವನ್ನು ಯೋಜನೆಯ ಕಾಮಗಾರಿಗಳಿಗೆ ಬಿಡುಗಡೆಗೊಳಿಸಿರುತ್ತಾರೆ. 
ಬಿಡುಗಡೆಯಾದ ಹಣವೆಷ್ಟು 
ಹಾಗೂ ಆ ಸರ್ಕಾರದೊಂದಿಗೆ ಈ ಯೋಜನೆಗೆ ಸಂಬಂಧಿಸಿದಂತೆ 14 Sub Committee ಸಭೆಗಳು 
ಈ ಯೋಜನೆಗೆ | ಮತ್ತು 15 ಸ್ಥಾಯಿ ಸಮತ (Standing Committee) ಸಭೆಗಳನ್ನು 
ಸಂಬಂಧಿಸಿದಂತೆ ನಡೆದ ಸಚಿಗಳ ಜರುಗಿಸಲಾಗಿದ್ದು, ವಿವರಗಳನ್ನು ಅನುಬಂಧ-! ಹಾಗೂ ಅನುಬಂಧ-2ರಲ್ಲಿ 
ಸಂಪೂರ್ಣ ವಿವರ ಪ್ರತ್ಯೇಕವಾಗಿ ಲಗತ್ತಿಸಲಾಗಿದೆ. 
ನೀಡುವುದು? 


ಸಂಖ್ಯೆ: ಜಸಂಇ 87 ಡಬ್ಲೂ ಜಿಲ್‌ಎ 2020 


ಫ್‌ [d 


ಮಮ್‌ 
(ರಮೇಶ್‌ ಲ. ಜಾರಕಿಹೊಳಿ) 
. ಜಲಸಂಪನ್ಮೂಲ ಸಚಿವರು 
(ಬೃಹತ್‌ ಮತ್ತು ಮಧ್ಯಮ ನೀರಾವರಿ) 


ಅನುಬಂಧ -! 


ನಡೆದ ವಿವರಗಳು 


6th meeting 


12.01.2011 . 


14 Sub Committee ಪ 
|SLNo. Meeting Date | Venue 
{1 |1° meeting 05.01.2006 Kolhapur 
. 2" meeting 20.02.2007 Kolhapur 
3rd meeting 01.03.2008 Kolhapur 
4th meeting 18.11.2008 | Kolhapur 
5th meetin 23.12.2009 |, Kolhapur. 


Kolhapur 


7th meeting 29.08.2011 


Kolhapur 
8th meeting 28.01.2014 Kolhapur 
9th meeting | 28.04.2015 Kolhapur 

. [10 meeting 17.12.2015 Kolhapur _ 
(11. [11% meeting 19.11.2016 | Kolhapur 
12. |12" meeting | 14.12.2017 Kolhapur 
13. |13" meeting 03.12.2018 Kolhapur 
14. |14" meeting 26.12.2019 Kolhapur 


kkk 


ಅಸುಖಂಧ-2 


15 ಸಾಯಿ ಸಮಿತಿ (Standing Committee) ಸಭೆ ನಡೆದ ವಿವರಗಳು 


SL-No Meeting ಮ Date | Venue | 
1. {1st meeting 28.02.2002 Kolhapur 
[22nd meeting 06.03.2002 | Kolhapur | 
3. [3rd meeting 25.10.2002 Hidkal Dam 
| 4. |4" meeting | 0103.2003 | Kolhapur 
5;. [5th meeting 04.02.2004 Pune 
6. |6t meeting 02.06.2004 Pune 
| 7. {7 meeting 08.04.2005 Kolhapur 
8. |8% meeting | 07.01.2006 | Hidkal Dam 
9, |9th meetin "21.02.2007 | Kolhapur 
10. [10 meeting 09.03.2008 | Hidkal Dam 
| 10 meeting 24.11.2008. 3 Kolhapur 
12. |12" meeting 14.02.2012 Hidkal Dam 
13. | 13th meeting 12.02.2014 Belgaum 
14. [14% meeting 04.02.2016 | Kolhapur 
meeting | 28.06.2018 | Hidkal Dam 


15. [15a 


kk 


